ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 
ಸದಸ್ಯರ ಹೆಸರು ; 


1301 


ತ್ರೀ ಎಲ್‌.ಎಸ್‌.ಭೋಜೆಗೌಡ (ಶಿಕ್ಷಕರ ಕ್ಷೇತ್ರ) 


ಉತ್ತರಿಸಬೇಕಾದ ದಿನಾಂಕ 18-03-2020 
ಉತ್ತರಿಸುವ ಸಚಿವರು ಮಾನ್ಯ ಕಂದಾಯ ಸಚಿವರು 
ಪ್ರಶ್ನೆ ಉತ್ತರೆ 
(ಅ) ಕಳದ 3 ವರ್ಷದ್‌ ಅವಧಿಯಲ್ಲಿ | ಒಂದಿದೆ. 
ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆದ 
ಪ್ರಕೃತಿ ವಿಕೋಪದಿಂದ ಭಾರಿ 
ಪ್ರಮಾಣದಲ್ಲಿ ಬೆಳೆಗಳು 
ನಾಶವಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
(ಆ) ಬಂದಿದ್ದಲ್ಲಿ ಯಾವ ಬೆಳೆಗಳು ಎಷ್ಟು 
ಪ್ರಮಾಣ ಹಾಗೂ ಎಷ್ಟು ಬೆಳೆನಾಶದ ವಿವರಗಳು ಈ ಕೆಳಕಂಡಂತಿವೆ: 
ಹೆಕ್ಟೇರ್‌ನಲ್ಲಿ ನಾಶವಾಗಿದೆ; (ವಿವರ gs ಒಟ್ಟು ಪರಿಹಾರ 
ಒದಗಿಸುವುದು) ಯ ಒಟ್ಟು ವಿಸ್ಲೀರ್ಣ ಸೈತರ A 
(ಹೆಕ್ಷೇರ್‌ ಗಳಲ್ಲಿ) ಸಂಖ್ಯೆ ನ್‌ 
(ರೂ.ಗಳಲ್ಲಿ) 
oN Sod ತಂತ್ರಾಂಶದ ಮೂಲಕ ಯಾವುದೇ ಪರಿಹಾರ | 
ನೀಡಿರುವುದಿಲ್ಲ 
2018-19 |14755.07 18207 238585500 
2019-20 | 33307.00 26934 617046405 
(ಇ) ಹಾಗಿದ್ದಲ್ಲಿ, ಜಿಲ್ಲೆಯ ರೈತರಿಗೆ ಎಷ್ಟು 
ಪ್ರಮಾಣದಲ್ಲಿ ಪರಿಹಾರವನ್ನು | ಜಿಲ್ಲೆಯ ರೈತರಿಗೆ ವಿತರಿಸಿರುವ ಪರಿಹಾರದ ವಿವರ ಈ 
ವಿತರಿಸಲಾಗಿದೆ; (ಹೋಬಳಿವಾರು | ಕೆಳಕಂಡಂತಿದೆ: 
ಸಂಪೂರ್ಣ ವಿವರಗಳನ್ನು 2018-19 
ಒದಗಿಸುವುದು) | ಒಟ್ಟು ಪರಿಹಾರ 
ಒಟ್ಟು ವಿಸ್ಲೀರ್ಣ ರೈತರ Gy 
ತಾಲ್ಲೂಕು ಸಾ ಮೊತ್ತ 
2 (ಹೆಕ್ಸೇರ್‌ಗಳಲ್ಲಿ) | ಸಂಖ್ಯೆ 
ಈ (ರೂ.ಗಳಲ್ಲಿ) 
LO ಧ್ರ 
ಚಿಕ್ಕಮಗಳೂರು 3216.54 4768 
ಮೂಡಿಗೆರೆ 4140.69 4691 
ಶೃಂಗೇರಿ 2695.77 3280 
ಕೊಪ್ಪ 3513.54 3986 
ಎನ್‌.ಆರ್‌.ಪುರ 1188.21 1645 | 238585500 
ಒಟ್ಟು 14755.07 18370 


2019-20 


as | 
ಒಟ್ಟು ವಿಸ್ತೀರ್ಣ ರೈತರ ಒಟ್ಟು ಪರಿಹಾರ 
ತಾಲ್ಲೂಕು 
(ಹೆಕ್ಸೇರ್‌ಗಳಲ್ಲಿ) | ಸಂಖ್ಯೆ | ಮೊತ್ತ (ರೂ.ಗಳಲ್ಲಿ) 
ಚಿಕ್ಕಮಗಳೂರು 2991 3620 67676498.50 
ಮೂಡಿಗೆರೆ. 21645 11608 | 344856622.50 || 
€ | 
ಶೃಂಗೇರಿ 1162 2529 38700983.50 |! 
| ಕೊಪ್ಪ 3976 4375 96663901.50 
ಅಜ್ಜಂಪುರ 14740 2725 25537293.00 
ತರೀಕೆರೆ 73 134 1165405.00 | 
ಎನ್‌.ಆರ್‌.ಪುರ 1714 1859 39560596.00 
- 
ಕಡೂರು 05 03 14278.50 
ಒಟ್ಟು 33307 26934 | 617046405.00 
ಹ) ಪರಿಹಾರ ವಿತರಣೆಗೆ] ಪ್ರವಾಹದಿಂದ `'ಚಿಳೆಹಾನಿಯಾದ ರೈತರ" `'ಬ್ಯಾಂಕ್‌ ಖಾತೆಗೆ 
ಅನುಸರಿಸಿರುವ ಪರಿಹಾರ ತಂತ್ರಾಂಶದ ಮೂಲಕ ನೇರವಾಗಿ ಇನ್‌ಪುಟ್‌ ಸಬ್ಲಿಡಿ 
ಮಾನದಂಡಗಳೇನು? ಮೊತ್ತವನ್ನು ಜಮಾ ಮಾಡಲಾಗಿದೆ. 


ಎಸ್‌.ಡಿ.ಆರ್‌.ಎಫ್‌/ಎನ್‌.ಡಿ.ಆರ್‌.ಎಫ್‌ ಮಾರ್ಗಸೂಚಿಯಂತೆ 
ಬೆಳೆಹಾನಿಯಾದ ಎಲ್ಲಾ ರೈತರಿಗೆ ಪರಿಹಾರ ನೀಡಲಾಗಿದೆ. 


2019ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರದ 
ಎಸ್‌.ಡಿ.ಆರ್‌.ಎಫ್‌/ಎನ್‌.ಡಿ.ಆರ್‌.ಎಫ್‌ ಮಾರ್ಗಸೂಚಿಗಳಲ್ಲಿ 
ನಿಗದಿಪಡಿಸಿರುವ ದರಕ್ಕಿಂತ ಹೆಚ್ಚುವರಿಯಾಗಿ ಪ್ರತಿ ಹೆಕ್ಟೇರ್‌ಗೆ 
ರೂ.10,000/- ಹೆಚ್ಚುವರಿ ದರದಲ್ಲಿ ಕೆಳಕಂಡಂತೆ ಇನ್‌ಪುಟ್‌ 
ಸಬ್ದಿಡಿಯನ್ನು ರೈತರ ಬ್ಯಾಂಕ್‌ ಖಾತೆಗೆ ನೇರವಾಗಿ ಜಮಾ 
ಮಾಡಲಾಗಿದೆ. ಹೆಚ್ಚುವರಿ ದರದ ಮೊತ್ತವನ್ನು ರಾಜ್ಯ ವಲಯದಡಿ 
ಭರಿಸಲಾಗುತ್ತದೆ. 


ಚಿಳೆ ವಿಧ ಮಾರ್ಗಸೂಚಿ ದರ ಪರಿಷ್ಠತ ದರ 
ಮಳೆಯಾಶ್ರಿತ ರೂ.6800/- .16800/ 
ನೀರಾವರಿ ರೂ.13500/- ರೂ.23500/ 
ಬಹುವಾರ್ಷಿಕ | ರೂ.18000/- | ರೂ.28000/ 


ಕಂಇ 156 ಟಿಎನ್‌ಆರ್‌ 2020 


4 


w Go ಲ್‌ 
(ಆರ್‌. wl 


ಕಂದಾಯ ಸಚಿವರು 


